ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 29-03-2021 ಪ್ರಶ್ನೆ ಸಂಖ್ಯೆ: 2033 (2340) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಕೆ. ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಲೇತ್ರ) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 
ಉತ್ತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ:  ಲೆಕ್ಕಾಧೀತ್ಷ್ತಕರ ಬಡಿ ವಿಚಾರದ ಬಗ್ಗೆ 


(ಅ) ಸಾರ್ವಜನಿಕ ಶಿಕಣ ಇಲಾಖೆಯ ಲೆಕ್ಕಾಧೀಕ್ಷಕರುಗಳಿಗೆ ಯಾವುದೇ ಬಡ್ತಿ ಅವಕಾಶಗಳು 
ಇಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲ, ಇದನ್ನು ಸರಿಪಡಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಇ) ಲೆಕ್ಕಾಧೀಕ್ಷಕರುಗಳಿಗಿಂತ ಕಡಿಮೆ ವಿದ್ಯಾರ್ಹತೆ ಹೊಂದಿರುವ ಅಧೀತ್ಲಕರುಗಳಿಗೆ ಉಪ 
ನಿರ್ದೇಶಕರ ಹುದೆವರೆವಿಗೂ ಬಡಿ ಅವಕಾಶ ಕಲ್ಬಿಸಿರುವುದು ನಿಜವೇ; 


(ಈ) ಲೆಕ್ಕಾಧೀಕ್ಷಕರುಗಳಿಗಿಂತ ಕಿರಿಯರಾದ ಅಧೀಕ್ಷಕರುಗಳು ಅಧೀಕ್ಷಕರ ನಂತರದ ಎರಡು 
ಹುದ್ದೆಗಳಿಗೆ ಬಡ್ತಿ ಹೊಂದಿರುವುದು ನಿಜವೇ; 


(ಉ) ಈ ತಾರತಮ್ಯವನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು? (ವಿವರ 
ನೀಡುವುದು) 


